ಕರ್ನಾಟಕ ವಿಧಾನ ಪರಿಷತ್ತು 


i} ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1405 
ಸದಸ್ಯರ ಹೆಸರು ಶ್ರೀ ಬಿ.ಎಂ.ಎಲ್‌. ಕಾಂತ್‌ರಾಜ್‌ 
; (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿವಾಂಕ 23.09.2021 
ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 

೪ 

ಪ್ರಶ್ನೆಗಳು ಉತ್ತರಗಳು 

ಅ) [ಕಾವೇರಿ ನೀರಾವರಿ ನಿಗಮದಲ್ಲಿ | ಜಲ ಸಂಪೆನ್ನೂಲ ಇಲಾಖೆ'(ಭಾರಿ`ಮತ್ತು "ಮಧ್ಯಮ ನೀರಾವರಿ) 
ಎಸ್‌.ಸಿ.ಪಿ ! ಟಿ.ಎಸ್‌.ಪಿ. | ಅಡಿಯಲ್ಲಿನ ಕಾವೇರಿ ನೀರಾವರಿ ' ನಿಗಮದಡಿಯಲ್ಲಿ 
ಯೋಜನೆಯಡಿ ವೈಯಕ್ತಿಕ ಎಸ್‌.ಸಿ.ಪಿ/ಟಿ.ಎಸ್‌.ಪಿ ಯೋಜನೆಯಡಿ 2020-21ನೇ ಸಾಲಿನಲ್ಲಿ 
ಫಲಾನುಭವಿ ಕಾಮಗಾರಿಯಡಿ | ಯಾವುದೇ ಹೊಸ ಕಾಮಗಾರಿಗಳನ್ನು ಕೈಗೊಂಡಿರುವುದಿಲ್ಲ. 

ಖರ್ಚು ಮಾಡಲು ಎಷ್ಟು 

ಹಣವನ್ನು ನಿಗದಿಗೊಳಿಸಲಾಗಿದೆ; 
ಕ್ರಿಯಾ ಯೋಜನೆವೇನು;” 
(ವಿವರವಾದ ಮಾಹಿತಿಯನ್ನು 
ನೀಡುವುದು) 

ಆ) ಸದರಿ ಯೋಜನೆಯಔ' ಕಾವೇರಿ ನೀರಾವರಿ ನಿಗಮದಡಯಲ್ಲಿ ಬರುವ `ತುಮಕೊರು `ಜಿಳ್ಲಿಗೆ 
ತುಮಕೂರು ಜಿಲ್ಲೆಗೆ ಎಷ್ಟು ಹಣ |ಸಂಬಂಧಿಸಿದಂತೆ, 2020-21 ನೇ ಸಾಲಿಗೆ ಮುಂದುವರೆದ 
ನಿಗಧಿಪಡಿಸಿ ಕಾಮಗಾರಿಗಳಿಗೆ ಎಸ್‌.ಸಿ.ಪಿ-ಟಿ.ಎಸ್‌.ಪಿ ಯೋಜನೆಯಡಿಯ ವೈಯಕ್ತಿಕ 
ಬಿಡುಗಡೆಗೊಳಿಸಲಾಗಿದೆ; ಫಲಾನುಭವಿ ಕಾಮಗಾರಿಗಳಿಗೆ ನಿಗದಿಗೊಳಿಸಿದ ಹಾಗೂ 
(ತಾಲ್ಲೂಕುವಾರು ವಿವರವಾದ | ಬಿಡುಗಡೆಗೊಳಿಸಿದ ಅನುದಾನ ತಾಲ್ಲೂಕುವಾರು ವವರ ಈ 
ಮಾಹಿತಿಯನ್ನು ನೀಡುವುದು) ಕೆಳಗಿನಂತಿದೆ.' 

(ರೂ. ಲಕ್ಷಗಳಲ್ಲಿ | 
3 ಯೋಜನೆ Gt ks ಫಿ AIEEE! 
ಸ if 1 ಸಂಖ್ಯೆ | ಅನುದಾನ | ಅನುದಾನ 

.ಹಿ | ತುರುವೇಕೆರೆ 


ಇ) 


ಡಬ್ಬ್ಯೂಆರ್‌.ಡಿ. 09 ಎಂ.ಬಿ. 


2019 (ಭಾಗ-12) 
ದಿನಾಂಕ:09.09.2020ರಲ್ಲಿ 


ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ 


ತುಮಕೂರು: 


್ಯ ಡಬ್ಲೂ ನರ್‌ಡಿ:09:ಎ೦ಬಿಐ:2019 (ಭಾಗ- 
12), ದಿನಾಂಕ:09.092020ರಲ್ಲಿ ಪ್ರಸ್ತಾಪಿಸಿರುವ ತುಮಕೂರು ಜಿಲ್ಲೆ, 
ಗುಬ್ಬಿ ತಾಲ್ಲೂಕಿನ ಎಸ್‌ಸಿಪಿ/ಟಿಎಸ್‌ಪಿ ಯೋಜನೆಯಡಿಯಲ್ಲಿನ 
ಕಾಮಗಾರಿಗಳ ಕುರಿತಾಗಿ “ಅನುದಾನ ಲಭ್ಯತೆಗೆ ಅನುಗುಣವಾಗಿ ಕ್ರಿಯಾ 


ಎಸ್‌.ಸಿ.ಪಿ./ಟಿ.ಎಸ್‌.ಪಿ. 
ಕಾಮಗಾರಿಗಳನ್ನು 


ಸರ್ಕಾರವು 
ಅನುದಾನ ಲಭ್ಯತೆಗೆ ಅನುಗುಣವಾಗಿ 


ಈ 


ಸರ್ಕಾರ ನರನ ನಾಡ 
ಇಲ್ಲಿಯವರೆಗೂ ಹೆಬ್ದೂರು ಮತ್ತು 


ಗುಬ್ಬಿ ಅಭಿಯಂತರರ 
ಕಛೇರಿಗಳಿಂದ ಪ್ರಸ್ತಾವನೆಗಳು 
ಕೇಂದ್ರ ಕಛೇರಿಗೆ ತಲುಪದಿರಲು 


ಕಾರಣಗಳೇನು; ಇದರ ಸಂಬಂಧ 


ಕಿಯಾ ಯೋಜನೆಯಲ್ಲಿ , ಸೇರಿಸಲು 
ನಿರ್ದೇಶನ ನೀಡಿರುವುದು ನಿಜವೇ; 
ದರೂ 


ಉ) 


LL 


| ಸರ್ಕಾರದ ಕ್ರಮವೇನು; 
ಸದರಿ ಪ್ರಸ್ತಾವನೆಗೆ ಸರ್ಕಾರ 


| ಯಾವಾಗ ಅನುಮೋದನೆ. ನೀಡಿ 


ಹಣ ಬಿಡುಗಡೆಗೊಳಿಸಿ ಕಾಮಗಾರಿ 
ಪ್ರಾರಂಭಿಸಲು ಆದೇಶ 
ಹೊರಡಿಸಲಾಗುವುದು? 


ಉತ್ತರಗಳು 


"ಜನೆಯಲ್ಲಿ `` ಸೇರಿಸಲು ನಿಯಮಾನುಸಾರ ಆಗತ್ಯ ಕಪ್‌ 
ಕೈಗೊಳ್ಳುವುದು” ಹಾಗೂ. ಸದರಿ ವಿಷಯವಾಗಿ ನಿಯಮಾನುಸಾರ 
ಅಗತ್ಯ ಕ್ರಮ ವಹಿಸುವಂತೆ ನಿರ್ದೇಶಿಸಲಾಗಿರುತ್ತದೆ. 

ಆದರೆ, 2020-21ನೇ ಸಾಲಿನಲ್ಲಿ ಕಾವೇರಿ ನೀರಾವರಿ 
ನಿಗಮದಡಿಯಲ್ಲಿ ಎಸ್‌.ಸಿ.ಪಿ/ಟಿ.ಎಸ್‌.ಪಿ ಯೋಜನೆಯಡಿ ಯಾವುದೇ 
ಹೊಸ ಕಾಮಗಾರಿಗಳನ್ನು ಕೈಗೊಳ್ಳದ ಕಾರಣ, ಸದರಿ ಕಾಮಗಾರಿಗಳನ್ನು 
ಕೈಗೊಳ್ಳಲು ಸಾಧ್ಯವಾಗಿರುವುದಿಲ್ಲ. 

ಮುಂದುವರೆದು, ಎಸ್‌ಸಿಪಿ ಮತ್ತು ಟಿ.ಎಸ್‌.ಪಿ 
ಯೋಜನೆಯಡಿಯಲ್ಲಿ ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿಯಲ್ಲಿ 
ಬರುವ ವಿಧಾನಸಭಾ ಕ್ಷೇತ್ರ ಹಾಗೂ ಲೋಕಸಭಾ ಕ್ಷೇತ್ರಗಳಿಗೆ 
ಅನುದಾನವನ್ನು ಹಂಚಿಕೆ ಮಾಡಲಾಗುತ್ತಿದ್ದು, ಶಾಸಕರು/ಲೋಕಸಭಾ 
ಸದಸ್ಯರು ಸೂಚಿಸುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. 


ಪ್ರಸಕ್ತ ಸಾಲಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್‌.ಸಿ.ಪಿ [ 
ಯೋಜನೆಯಡಿ ರೂ248 ಕೋಟಿ ಹಾಗೂ ಟಿ.ಎಸ್‌.ಪಿ 


ಯೋಜನೆಯಡಿ ರೂ.390 ಕೋಟಿಗಳ ಅನುದಾನವನ್ನು ಹಂಚಿಕೆ 
ಮಾಡಲಾಗಿದ್ದು, ಗುಬ್ಬಿ ಕ್ಷೇತ್ರದ ಶಾಸಕರು ಸೂಚಿಸಿರುವ ಕಾಮಗಾರಿಗಳ 
ಪಟ್ಟಿ ಪಡೆದು ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಮುಂದುವರೆದು, ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು 
ಸೂಚಿಸಿರುವ ರೂ.48 ಕೋಟಿ ಮೊತ್ತದ ಕಾಮಗಾರಿಗಳನ್ನು 
ಮುಂಬರುವ ಆರ್ಥಿಕ ವರ್ಷಗಳಲ್ಲಿ ಅನುದಾನದ ಲಭ್ಯತೆಯ ಮೇರೆಗೆ 
ಕೈಗೆತ್ತಿಕೊಳ್ಳಲು ಪರಿಶೀಲಿಸಲಾಗುವುದು. 


ಜಸಂಇ 183 ಎಂಎಲ್‌ಎ 2021 


(ಗೋವಿಂದ ಎಂ. ಕಾ 


ಜಲಸಂಪನ್ನೂೋ ವರು 


